; ಕರ್ನಾಟಕ ಪರಿಷತ್ತು 


" ಸದಸ್ಯರ ಹೆಸರು . : 
ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ : 


ಉತ್ತರಿಸಬೇಕಾದ: ಸಚಿವರು ; 


ಡಾ। ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ 


: 1386 


09.03.2022. " 


ಮಾನ್ಯ ಪಶುಸಂಗೋಪನೆ ಸಚಿವರು. 


ಸಸಂ 


೯ 


- ಪ್ರ್ನೆ 


ಉತ್ತರ 


ಪಶುಸಂಗೋಪನೆ ಇಲಾಖೆ 
ಅಧೀನದಲ್ಲಿ ಬರುವ ಸಾರ್ವಜನಿಕ 
ಉದ್ದಿಮೆಗಳು, ನಿಗಮ / ಕಂಪನಿಗಳು 


ಶಾಸನಬದ್ಧ ಮಂಡಳಿಗಳು / ಅಂಗ 


ಸಂಸ್ಥೆಗಳು' ಮತ್ತು ಸೊಸೈಟಿಗಳ ಸಂಖ್ಯೆ 


ಎಷ್ಟು ಅವು ಯಾವುವು; 
(ಇಲಾಖೆವಾರು,' . ಕೇಂದ್ರ ಕಛೇರಿ 
ವಿಳಾಸ ಹಾಗೂ ದೂರವಾಣಿ 
ಸಂಖ್ಯೆಗಳನ್ನು ಒಳಗೊಂಡಂತೆ 


ವಿವರವಾದ ಮಾಹಿತಿ ಒದಗಿಸುವುದು) 


ಪಶುಸಂಗೋಪನೆ ಇಲಾಖೆ ಅಧೀನದಲ್ಲಿ ಬರುವ ಸಾರ್ವಜನಿಕ 
ನಿಗಮಗಳು / ಕಂಪನಿಗಳು ಶಾಸನಬದ್ಧ ಮಂಡಳಿಗಳು / ಉದ್ದಿಮೆಗಳು / 
ಅಂಗ ಸಂಸ್ಥೆಗಳ ಸಂಖ್ಯೆ: 07 


py 


ಕರ್ನಾಟಕ ಸಹಕಾರ ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರ 
ಸಂಘಗಳ: ಮಹಾಮಂಡಳ ನಿಯಮಿತ, ಕರ್ನಾಟಕ ಸ್ಟೇಟ್‌ ಆಗ್ರೋ 


. ಕಾರ್ನ್‌ ಪ್ರೈವೇಟ್‌ ಲಿಮಿಟೆಡ್‌ನ ಕಟ್ಟಡ, ಬಳ್ಳಾರಿ ರಸ್ತೆ, ಹೆಬ್ಬಾಳ, 


2) 


ಬೆಂಗಳೂರು-560024. 
ದೂರವಾಣಿ ಸಂಖ್ಯೆ:080-29731030/29731075 


ಇ-ಮೇಲ್‌ : kcsgf2016@yahoo.com 


ಇದರ ಅಡಿಯಲ್ಲಿ 345 ಸದಸ್ಯ ಸಂಘಗಳಿರುತ್ತವೆ. 


ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ನಿಯಮಿತ, 
ಕುರಿಭವನ, 'ಹೆಬ್ಬಾಳ, ಬೆಂಗಳೂರು-560024 


' ದೂರವಾಣಿ: 23414295, 23413294 


3) 


ಇ-ಮೇಲ್‌: kswdcl@gmail.com 


ಇದರ ಅಡಿಯಲ್ಲಿ 664 
ಸಂಯೋಜನೆಗೊಂಡಿರುತ್ತವೆ. . ' 


ಸಹಕಾರ ಸಂಘಗಳು 


ಕರ್ನಾಟಕ ಸಹಕಾರ ಕುಕ್ಕುಟ ಮಹಾಮಂಡಳಿ ನಿ, ಕೇಂದ್ರ ಕಛೇರಿ, 
ಪಶುಪಾಲನಾ ಭವನದ ಹಿಂಭಾಗ, ಬೆಂಗಳೂರು-560024 
ದೂರವಾಣಿ ಸಂಖ್ಯೆ : 080-29902415 

-ಮೇಲ್‌ ಐಡಿ:mdkcpfbangalore@gmail.com 

ಇದರ ಅಡಿಯಲ್ಲಿ ಒಟ್ಟು 199 ಪ್ರಾಥಮಿಕ ಕೋಳಿ ಸಾಕಾಣಿಕ 
ಸಂಘಗಳು ಸದಸೃತ್ವವನ್ನು ಹೊಂದಿರುತ್ತವೆ. 


i 4) 


5) 


6) 


7) 


"ದೂರವಾಣಿ ಸಂಖ್ಯೆ:080- 23516740/29735133 


ಕರ್ನಾಟಕ ಸಹಕಾರ ಹಾಲು ಉತ್ಪಾದಕರ ಮಹಾ ಮಂಡಳಿ | 
ನಿಯಮಿತ, ಡಾ:ಎಂ.ಹೆಚ್‌. ಮರಿಗೌಡ ರಸ್ತೆ, ಅಂಜೆ ಸಂಖ್ಯೆ 2915 
ಬೆಂಗಳೂರು. 

ದೂರವಾಣಿ ಸಂಖ್ಯೆ 080-26096800, 25536625 

ಇ-ಮೇಲ್‌: ahykmf@yahoo. com 

ಇದರ ಅಡಿಯಲ್ಲಿ ಒಟ್ಟು 14914 ಹಾಲು ಉತ್ಪಾದಕರ ಸಹಕಾರ 
ಸಂಘಗಳು ಸ ಸದಸ್ಥತ್ವವನ್ನು. ಹೊಂದಿರುತ್ತವೆ. 
ಕರ್ನಾಟಕ ಪ್ರಾಣಿ ಕಲ್ಯಾಣ ಮಂಡಳಿ, ಪಶುಪಾಲನ ಭವನ, 
ಹಿಂಭಾಗ, ಹೆಬ್ಬಾಳ, ಬೆಂಗಳೂರು-24. 

ದೂರವಾಣಿ ಸಂಖ್ಯೆ:080-2990141 

<-ೇo-kawb2021 @gmail.con 


ಕರ್ನಾಟಕ ಜಾನುವಾರು ಅಭಿವೃದ್ದಿ ಸಂಸ್ಥೆ ಪಶುಪಾಲನಾ ಮತ್ತು 
ಶುವೈದ್ಯಕೀಯ ಸೇವೆಗಳು, ಪಶುಪಾಲನಾ ಭವನ, ಹೆಬ್ಬಾಳ, 

ಬೆಂಗಳೂರು-24. 

ದೂರವಾಣಿ ಸಂಖ್ಯೆ 080-29533854 
2-ೇಲ್‌-pdkldabanglore@email. com 


ಕರ್ನಾಟಕೆ ಪಶುವೈದ್ಯಕೀಯ ಪರಿಷತ್ತು ಹೆಬ್ಬಾಳ ಬೆಂಗಳೂರು- 
560024. 


@-ಮೇಲ್‌ - kvc.bangalore@gmail.com 


ಸದರಿ ಇಲಾಖೆಯಡಿ ಹಾಲಿ 
ಜಾರಿಯಲ್ಲಿರುವ ಯೋಜನೆಗಳಾವುವು; 


ಪಶುಪಾಲನಾ ಮತ್ತು ಪಶುವೈದ್ಯಕೀಯ . ಸೇವಾ ಇಲಾಖೆಯಡಿ ಹಾಲಿ 
ಜಾರಿಯಲ್ಲಿರುವ ಯೋಜನೆಗಳನ್ನು ಅನುಬಂಧ-1 ರಲ್ಲಿ ನೀಡಲಾಗಿದೆ. 


ಇದ್ದಲ್ಲಿ, ಖರ್ಚು ಮಾಡಲು ಇರುವ 
| ಮಾರ್ಗಸೂಚೆಗಳಾವುವು; 
'ಇಲ್ಲಿಯವರೆಗೆ ಎಷ್ಟು. ಹಣ ಖರ್ಚು 


ಹಣವೆಷ್ಟು 


ಅಧೀನದಲ್ಲಿ ಎಷ್ಟು ನಿಧಿಗಳು ಇವೆ 


ಮಾಡಲಾಗಿದೆ ಹಾಗೂ ಉಳಿದಿರುವ 


(ಯೋಜನೆವಾರು ವಿವರವಾದ 
ಮಾಹಿತಿ- ನೀಡುವುದು) | 
} | 
| 
ಪಶುಸಂಗೋಪನೆ ಇಲಾಖೆ |: - 


ಯಾವುದು ಇರುವುದಿಲ್ಲ. 


ಕಳೆದ 3 
ಸರ್ಕಾರವು 


ನೀಡುವುದು) 


. ಸದರಿ 
ನೀಡುತ್ತಿರುವ ಸಹಾಯಧನ/ಪೋತ್ಸಾಹ 
] ಧನ ಎಷ್ಟು (ವಿವರವಾದ 'ಮಾಜಿಪಿ |. 


ವರ್ಷಗಳಿಂದ ಭಾರತ 
ಇಲಾಖೆಗೆ 


ಕಳೆದ 3 ವರ್ಷಗಳಿಂದ ಭಾರತ ಸರ್ಕಾರ ನೀಡುತ್ತಿರುವ ಸಹಾಯಧನ / 


ಪ್ರೋತ್ಲಾಹ ಧನದ ವಿವರ 


(ರೂ. ಲಕ್ಷಗಳಲ್ಲಿ) 
ಯೋಜನೆಗಳು 2019-20 | 2020-21 2021-22 
ತ್ರಿ ಕಾರ್ಯಕರ್ತರ K _ 
ಹ 101.25 
ಸ್ಥಾಪನೆ 
ರಾಷ್ಟ್ರೀಯ `ಕೈತಕ 
ಗರ್ಭಧಾರಣೆ 756.47 — 1154.81 
ಕಾರ್ಯಕ್ರಮ 
ಏನ್‌.ಎ.ಎಫ್‌.ಸಿ.ಸಿ. 499.80 231.01 — 
ರಾಷ್ಟ್ರೀಯ ಜಾನುವಾರೆ | ಬ್ಯ] 970.49 
ಮಿಷನ್‌ 
ಆಸ್ಕಾಡ್‌ ಕಾರ್ಯಕಮ 1685.03 2688.19 413.71 
ಪಿ.ಪಿ.ಆರ್‌.ಸಿ.ಪಿ 213.6 185.11 308.52 
ಮ: 
ಎನ್‌.ಎ.ಡಿ.ಸಿ.ಪಿ “1943.44 4250.59 | 30739 
ಆಟೊಮ್ಮಾಟಿಕ್‌ ಮಿಲ್ಲ್‌ 
ಕಲೆಕನ್‌ ಯುನಿಟ್‌ 
ky 1906.50 - — 
(ಎ.ಎಂ.ಸಿ.ಯು k 
ಅಳವಡಿಕೆ) 
ರಾಜ್ಯ ಕೇಂದ್ರಿಯ | | pe 
ಪ್ರಯೋಗಾಲಯ 22400 2 
ಬಲ್ಕ್‌ ಮಿಲ್ಮ್‌ ಕೊಲರ್‌ — - 2092.00 
(ಬಿ. ಮ ಸಿ) (ಶೇಕಡ 50 ರ 
ಕ ಅನುದಾನ) 
ನಡನ ಸಾಲದ — — 473.42. 
ಮೇಲಿನ ಬಡ್ಡಿ ದರದಲ್ಲಿ 
ರಿಯಾಯಿತಿ 


ಪಸಂಮೀ ಇ-64 ಸಲೆವಿ 2022 


bh 


Re ಚ 


ಶುಸಂಗೋಪಸನೆ ಸ ಯ 


WY 


ಅನುಬಂಧ-1 


ಕಾರ್ಯಕ್ಷಮ 


ವಿವರ 


ಅನುಸೂಚಿತ ಹಾತಿಗ್ಗ್‌ ಉಪಯೋಜನೆ 


ಮತ್ತು ಬುಡಕಟ್ಟು ಉಪ ಯೋಜನೆ ಕಾಯ್ದೆ 


2013ರ ಅನ್ನಯ ಬಳಕೆಯಾಗದ ಮೊತ್ತ 


ಪರಸ್ಯ ನಾತ ಮತ್ತ ಪರಕಷ್ಠ ಪಂಗಡದ ಫರಾನುಭನಗಳಗೆ 
ಹಾಲು ಕರೆಯುವ ಯಂತ್ರ ಮತ್ತು ಹಸುಗಳ ನೆಲಹಾಸು 
ಇವುಗಳನ್ನು ಶೇ90 ರ  ಸಹಾಯಧನದೊಂದಿಗೆ 
ವಿತರಿಸಲಾಗುವುದು. 


ಲಸಿಕಾ ಕಾರ್ಯಕೆಮ 


ಗುರುತಿಸಲ್ಪಟ್ಟ ಸಾಂಕ್ರಾಮಿಕ 
ಹಾಕುವುದು. 
ಕಾಲುಬಾಯಿ ಜ್ವರ ಮತ್ತು ಕಂದು ರೋಗಗಳ ವಿರುದ್ಧ ಲಸಿಕಾ 
ಕಾರ್ಯಕ್ರಮಕ್ಕೆ KR 100 ಕೇಂದ್ರದ ಅನುದಾನ 
ಆಸ್ಕಾಡ್‌ ಯೋಜನೆಯಡಿಯಲ್ಲಿ ಶೇ. 60 ಕೇಂದ್ರದ ಪಾಲು 


ರೋಗಗಳ "ವಿರುದ್ದ ಲಸಿಕೆ 


ಹಾಗೂ ಶೇ. 40 ರಾಜ್ಯದ ಪಾಲು ಅನುಪಾತದಲ್ಲಿ ಅನುದಾನ 


(ಗಳಲೇ ರೋಗ, ಚಪ್ಲೆರೋಗ, ಕರುಳುಬೇನೆ, ನೆರಡ ರೋಗಗಳ 
ವಿರುದ್ಧ ಲಸಿಕೆ ಹಾಕುವುದು.) 
ಪಿ.ಪಿ.ಆರ್‌ ರೋಗದ ವಿರುದ್ಧ ಲಸಿಕಾ ಕಾರ್ಯಕ್ರಮಕ್ಕೆ ಶೇ. 60 
ಕೇಂದ್ರದ ಪಾಲು ಹಾಗೂ ಶೇ. 40 ರಾಜ್ಯದ ಪಾಲು 
ಅನುಪಾತದಲ್ಲಿ ಅನುದಾನ 


ಪಿಂಜರಾಷೋಲ್‌"-: ಜ್ಹತರೆ 


ಗೋಶಾಲೆಗಳಿಗೆ ಬೆಂಬಲ 


ಪತ್ತ 


ಫಂಜರಾಪೋರ್‌ `ಹಾಗೂ `` ಇತರ್‌" `ಗೋಶಾಲೆಗಳಲ್ಲಿರುವ 
ಪ್ರಾಣಿಗಳ ನಿರ್ವಹಣೆ, 


* ಪ್ರತಿ ಜಿಲ್ಲೆಗೆ ಒಂದರಂತೆ ಗೋಶಾಲೆ ನಿರ್ವಹಣೆ. 


ಕಾರ್‌ ಕುರ "ಮತ್ತು "ಕುರಿ ಉಣ್ಣಿ 


| ಅಭಿವೃದ್ಧಿ ನಿಗಮ ನಿಯಮಿತ: 


ನಗಹರ ಸಾಂಡನಹಾಗರವ ಕುರಿ" ಮತ್ತು" "ಉಣ್ಣೆ 
ಉತ್ಪಾದಕರ ಸಹಕಾರ ಸಂಘಗಳ ಪರಿಶಿಷ್ಟ ಪಂಗಡದ 
ಸದಸ್ಯರುಗಳಿಗೆ 6+1 ಕುರಿ / ಮೇಕೆ ಘಟಕ ವಿತರಿಸುವುದು, 
ವಲಸೆ ಕುರಿಗಾಗರಿಗೆ ಸಂಚಾರಿ ಟೆಂಟ್‌, ಸೋಲಾರ್‌ ಟಾರ್ಚ್‌, 
ರಬ್ಬರ್‌ ಪ್ಲೂರ್‌ ಮ್ಯಾಟ್‌ ಮತ್ತು ರೇನ್‌ ಕೋಟ್‌ ಸೇರಿದಂತೆ 
ಪರಿಕರಗಳ ಕಿಟ್‌ಗಳ ವಿತರಣೆ ಮಾಡಲಾಗುವುದು. 

ಕುರಿಗಾರರಿಗೆ ವೈಜ್ಞಾನಿಕ ಕುರಿ ಸಾಕಾಣಿಕೆಯಲ್ಲಿ ತರಬೇತಿ 
ನೀಡಲಾಗುವುದು. 


1 ರಾಷ್ಟ್ರೀಯ" ಜಾನುವಾರು ಮಷನ್‌ (ೇಂದ್ರ re 


ಪುರಸ್ಥೃಶ ಯೋಜನೆ): 


ಸಮಗ '` ಕುಕ್ಕಟ `ಅಭಿವೈ 


ಭಿವೃದ್ಧಿ. ಹಿತ್ತಲ ನುರಿ/ಮೇಣಿ""ಹಂದಿ 
ಅಭಿವೃದ್ಧಿ ಯೋಜನೆ 
ವಿಪತ್ತು ನಿರ್ವಹಣೆ--ಜಾನುವಾರು ಎಮಾ ಯೋಜನೆ, 


° ಜಾನುವಾರುಗಳ ಆಕಸ್ಮಿಕ ಮರಣಕ್ಕೆ ಪರಿಹಾರ ಧನ 


ಹಾಲ ಉತ್ಪಾದಕರ ಉತ್ತೇಜನ: 


* ಹಾಲ" ಉತ್ಪಾದನೆಗೆ ಉತ್ತೇಜನ ನಾಡವ ಕರ್ನಾಟಕ ಹಾಲು 


ಮಹಾಮಂಡಳಿಗೆ ಹಾಲು ಸರಬರಾಜು ಮಾಡುವ ಸದಸ್ಯರಿಗೆ 
ಪ್ರತಿ ಲೀಟರ್‌ಗೆ ರೂ5/- ರಂತೆ ಪ್ರೋತ್ಲಾಹ ಧನ 
ನೀಡಲಾಗುವುದು. 


[7 ಪಸ್ತರನಾ ಘಡಗಳ ಬಲಪಕಸುನಕ 


ಮಿಶ್ರತಳಿ ಕರುಗಳೆ' ಜಾನುವಾರು ಪ್ರದರ್ಶನ, ಹಾಲು ಕರೆಯುವ 


[ea 


ಸ್ಪರ್ಧೆ, ಪ್ರಾಣಿ ಜನ್ಯ ರೋಗಗಳ ಜಾಗೃತಿ ಶಿಬಿರ ರೈತರ ತರಬೇತಿ 


ಮತ್ತು ಪ್ರವಾಸ, ಜಿಲ್ಲಾ ಮಟ್ಟದ ಪಶುಮೇಳ, ಜಾನುವಾರು 
ಜಾತ್ರೆ, ತಾಂತ್ರಿಕ ಸಂಕೀರಣ, 


I: [ಜಾನುವಾರುಗಳ ಆರೋಗ್ಯ ಶಿಬಿರ 


ಉಚಿತ ಜಾನುವಾರು ಚಕಿತ್ಸಾ ಶಿಬಿರಗಳನ್ನು ಏರ್ಪಡಿಸುವ 
ಮೂಲಕ ಜಾನುವಾರುಗಳ . ಆರೋಗ್ಯ ತಪಾಸಣೆ 
ಮಾಡಲಾಗುತ್ತಿದೆ. 


19 7ಪೆಶುಭಾಗ್ಯ ಯೋಜನೆ 


ತರತವಷ್ಯ. ಮತ್ತು'” ಹಾಲು "ಉತ್ಪಾದಕರಿಗೆ `'ಉತ್ತೇಜನ 
ಕಾರ್ಯಕ್ರಮಗಳಲ್ಲಿ ಬಳಕೆಯಾಗದೆ ಉಳಿದ ಅನುದಾನದಲ್ಲಿ ಕೃಷಿ 
ಕಾರ್ಮಿಕರು, ವಿಧವೆಯರು, ದೇವದಾಸಿಯರು, ನಿರ್ಗತಿಕ 
ಮಹಿಳೆಯರಿಗೆ ಸ್ವಾವಲಂಬಿ ಜೀವನವನ್ನು ನಡೆಸಲು ಹೈನು 
ಘಟಕ, ಕುರಿ/ಮೇಕೆ ಘಟಕ ಮತ್ತು ಹಂದಿ ಘಟಕ ಸ್ಥಾಪನೆ 
ಮಾಡಲು ಸಹಾಯಧನ ನೀಡಲಾಗುತ್ತಿದೆ. 


10 ಪಶು ಸಂಜೇವಿನಿ 


ಪಶುಪಾಲಕರ ಮನೆಯ ಬಾಗಿಲಲ್ಲಿ ರೋಗಗೆಸ್ಥ 
ಜಾನುವಾರುಗಳಿಗೆ ವಿಶೇಷ ತುರ್ತು ಚಿಕಿತ್ಸೆ ನೀಡಲು 


15 ಜಿಲ್ಲೆಗಳಲ್ಲಿ "ಸುಸಜ್ಜಿತ ಪಶುಚಿಕಿತ್ಸಾ ವಾಹನ” ಗಳನ್ನು 


ಒದಗಿಸಲಾಗಿದೆ. 


1 ಈಷ್ಯತಸರ 


ಇಲಾಖೆಯ ಎಲ್ಲಾ” `ಜಾನುವಾರು `ಕ್ಲೇತೆಗಳಲ್ಲಿ ಹುಟ್ಟುವ 
ಹೆಚ್ಚುವರಿ ಹೆಣ್ಣು ಕರುಗಳನ್ನು/ ಕಡಸುಗಳನ್ನು/ ಹಸುಗಳನ್ನು 
ಪುಸ್ತಕ ಬೆಲೆಯ ಶೇಕಡ 25 ರಂತೆ ಜಿಲ್ಲೆಯ ರೈತರಿಗೆ. 
ದೇವದಾಸಿಯರಿಗೆ, ವಿಧವೆಯರಿಗೆ, ಶವ ಸಂಸ್ಕಾರ ಕಾರ್ಮಿಕರಿಗೆ 
ವಿತರಣೆ ಮಾಡಲಾಗುವುದು. | 


7 |ಅಮ್ಮೆತ ಧಾರ 


-`ನರಾಪಹ ಎನ್‌ ಜಾನುವಾರು ಇತಗಳಲ್ಲ ಹುಟ್ಟುವ 


ಹೆಚ್ಚುವರಿ ಗಂಡು ಕರುಗಳನ್ನು/ ಬೀಜದ ಹೋರಿಗಳನ್ನು 


ಇಲಾಖೆ ನಿಗದಿಪಡಿಸಿದ ಮಾರಾಟದ ಬೆಲೆಯಂತೆ ರೈತರಿಗೆ, | 


ವಿತರಣೆ ಮಾಡಲಾಗುವುದು. 


3 ಸಮಗ ಗೋಸಂಕುಲ ಸಮೃದ್ಧಿ ಯೋಜನೆ 


ನರ್‌ ಸಾಹಏವಾಲ್‌ ಧಾರ್‌ ಪಾರ್ಕರ್‌ ಓಂಗೋಲ್‌ ದೇವಣಿ 


ತಳಿಗಳ ಮಾತೃ ಕೇಂದ್ರವನ್ನು ಸ್ಥಾಪಿಸುವುದು. 


141 ಪ್ರಾಣಿಕಲ್ಕಾಣ ಸಹಾಯವಾಣಿ 


ಜಾನುವಾರುಗಳಿಗೆ 24/1 ನಿರಂತರ ಸೇವೆಯನ್ನು ಒದಗಿಸಲು 


" ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಿಂದ 
p ರೈತರು ಸಹಾಯವಾಣಿಯನ್ನು ಪ್ರಾರಂಭಿಸಲಾಗಿದ್ದು | 


ಸಹಾಯವಾಣಿ ಸಂಖ್ಯೆ: 8277100200 ಮೂಲಕ ಸಂಪರ್ಕಿಸಿ 
ಇಲಾಖೆಯ ತಾಂತ್ರಿಕ ಸೇವೆಯನ್ನು ಪಡೆಯಬಹುದಾಗಿದೆ. 


5 ಕೃತಕ ಗರ್ಭಧಾರಣೆ 


ರಾಜ್ಯದಲ್ಲಿರುವ ಎಲ್ಲಾ ಪಶುವೈದ್ಯಕೀಯ ಸಂಸ್ಥೆಗಳಲ್ಲಿ ಕೃತಕ 
ಗರ್ಭಧಾರಣೆ ಮಾಡಲಾಗಿದೆ. 


